ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 2ನೇ ಫೆಬ್ರವರಿ, 2021 


ಖರೀದಿ ಏಜೆನ್ಸಿ ಕುರಿತು 
ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) :- 
179(219) ಮಾನ್ಯ ಸಹಕಾರ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಖರೀದಿ ಏಜೆನ್ಸಿಗಳು (Procurement Agencies) ಖ೦ದರೇನು; ಅವು ಯಾವುವು ; ಕೃಷಿ ಮಾರಾಟ ಇಲಾಖೆಯ 
ವ್ಯಾಪ್ತಿಯಲ್ಲಿ ಬರುವ ಏಜೆನ್ಸಿಗಳು ಯಾವುವು; (ವಿವರವಾದ ಮಾಹಿತಿ ನೀಡುವುದು) 


(ಆ) ಸದರಿ ಏಜೆನ್ಸಿಗಳು ಕೃಷಿ ಮಾರಾಟ ಇಲಾಖೆಯ ಆವರ್ತ ವಿಧಿ ಹಾಗೂ ಇತರೆ ವಿಧಿಗಳಿಂದ ಹಣ ಪಡೆಯಲು 
ಇರುವ ಮಾನದಂಡಗಳೇನು ಹಾಗೂ ಇರುವ ಮಾರ್ಗದರ್ಶಿ ಸೂತ್ರಗಳೇನು; (ವಿವರವಾದ ಮಾಹಿತಿ 
ನೀಡುವುದು) 


(ಇ) ಕಳೆದ ಎಷ್ಟು ವರ್ಷಗಳಿಂದ ಈ ಏಜೆನ್ಸಿಗಳು ಕೃಷಿ ಮಾರಾಟಿ ಇಲಾಖೆಯಿಂದ ಆವರ್ತ ಬಿಧಿ ಹಾಗೂ ಇತರೆ 
ನಿಧಿಗಳಿಂದ ಪಡೆದಿರುವ ಹಣವೆಷ್ಟು ; ಹಾಲಿ ಬಾಕಿ ಇರುವ ಹಣವೆಷ್ಟು ; ಹಾಗೂ ಯಾವ ಉದ್ದೇಶಕ್ಕಾಗಿ ಹಣ 
ಪಡೆಯಲಾಗಿತ್ತು ; (ವರ್ಷವಾರು ಸಂಪೂರ್ಣ ಮಾಹಿತಿ ನೀಡುವುದು) 


(ಈ) ಮಾರುಕಟ್ಟೆ ಸುಧಾರಣಾ ನಿಧಿಯಿಂದ ಕೃಷಿ ಉತ್ಪನ್ನಗಳ ಅಸೇಸಿಂಗ್‌ ಕಾರ್ಯಗಳಿಗಾಗಿ 2019-20, 2020- 
21ರಲ್ಲಿ ಯಾವ ಕಾರ್ಯಕ್ರಮಗಳಿಗಾಗಿ ಎಷ್ಟು ಹಣ ಖರ್ಚು ಮಾಡಲಾಗಿದೆ ? (ವಿವರವಾಗಿ ಏಜೆನ್ಸಿವಾರು, 
ಕಾರ್ಯಕ್ರಮವಾರು ಸಂಪೂರ್ಣ ವಿವರದೊಂದಿಗೆ ಮಾಹಿತಿ ನೀಡುವುದು) 


